ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 998 
ಸದಸ್ಯರ ಹೆಸರು ಶ್ರೀ ವಿಜಯ ಸಿಂಗ್‌ (ಸ್ಠಳೀಯ ಸಂಸ್ಥೆಗಳ 
' ಕೇತು 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಉತ್ತರಿಸುವ ದಿನಾಂಕ : 10.03.2021 
POO 

ki ಪ್ರಶ್ನೆ ಉತ್ತರ 

ಅ) | ಬೀದರ್‌ ಜಿಲ್ಲೆಯ ಕಮಲನಗರ, ಹೌದು 
ಚೆಡಗುಪ್ಪ ಹಾಗೂ ಹುಲಸೂರು 
ಹೊಸ ತಾಲ್ಲೂಕುಗಳಾಗಿ ಘೋಪಣೆ | ಜಿಲ್ಲಾಧಿಕಾರಿ, ಬೀದರ್‌ ಜಿಲ್ಲೆ ಇವರಿಂದ ಮಿನಿ 

"ಆಗಿದ್ದು, ಈ ತಾಲ್ಲೂಕುಗಳಿಗೆ ಮಿನಿ] ವಿಧಾನಸೌಧ ನಿರ್ಮಿಸುವ ಬಗ್ಗೆ ಪ್ರಸ್ತಾವನೆ 
ವಿಭಾನಸೌಧ ನಿರ್ಮಾಣ ಮಾಡಲು |ಸ್ಮೀಕತವಾದ ನಂತರ ಆಡಳಿತಾತ್ಮಕ 
ಸ್ನಳ ಗುರುತಿಸಲಾಗಿದೆಯೆ; | ಅನುಮೋದನೆ ನೀಡುವ ಬಗ್ಗೆ 
ಗುರುತಿಸಿದ್ದಲ್ಲಿ ಕಾಮಗಾರಿಗಳನ್ನು | ಪರಿಶೀಲಿಸಲಾಗುತ್ತದೆ. 
ಪ್ರಾರಂಭಿಸಲಾಗುವುದು ಯಾವಾಗ; 

ಈ ಕಾಮಗಾರಿಗಳಿಗೆ ಬಿಡುಗಡೆಯಾದ 
ಅನುದಾನ ಎಪ್ಬು: 

ಆ) | ತಾಲ್ಲೂಕುಗಳಾಗಿ ಘೋಪಣೆಯಾದ | ಬೀದರ ಜಿಲ್ಲೆಯಲ್ಲಿ, ನೂತನವಾಗಿ 
ಮೇಲೆ ಈ ತಾಲ್ಲೂಕುಗಳಲ್ಲಿ. ಯಾವ | ರಚಿಸಲಾಗಿರುವ ಹುಲಸೂರ. ಕಮಲನಗರ. 
ಯಾವ ಸರ್ಕಾರಿ ಕಛೇರಿಗಳು | ಮತ್ತು ಚಿಟಗುಪ್ಪಾ ತಾಲ್ಲೂಕುಗಳಲ್ಲಿ 
ಕಾರ್ಯನಿರ್ವಹಿಸುತ್ತವೆ ಹಾಗೂ | ತಹಶೀಲ್ದಾರ್‌ ಕಛೇರಿಗಳು ಹಾಗೂ ತಾಲ್ಲೂಕು 
ಯಾವ ಯಾವ ಕಛೇರಿಗಳು | ಪಂಚಾಯತ ಕಛೇರಿ, ಸಹಾಯಕ 
ಕಾರ್ಯವಿರ್ವಹಿಸುತ್ತಿಲ್ಲ; ಈ।| ನಿರ್ದೇಶಕರು, ಕೃಪಿ ಇಲಾಖೆ, ಸಹಾಯಕ 
ಕಛೇರಿಗಳು ಪ್ರಾರಂಭಕ್ಕೆ | ನಿರ್ದೇಶಕರು, ತೋಟಗಾರಿಕೆ ಇಲಾಖೆ, 
ವಿಳಂಬವಾಗಲು ಕಾರಣಗಳೇನು? ಸಹಾಯಕ ನಿರ್ದೇಶಕರು, ಪಶು ಸಂಗೋಪನ 


ಹಾಗೂ ಪಶುಪಾಲನಾ ಇಲಾಖೆ, ಸಹಾಯಕ 
ನಿರ್ದೇಶಕರು, ಖಜಾನೆ ಇಲಾಖೆ, ತಾಲ್ಲೂಕು 
ನೋಂದಣಾಧಿಕಾರಿಗಳ ಕಛೇರಿ ಹಾಗೂ ಕ್ಲೇತ್ರ 


ಶಿಕಣಾಧಿಕಾರಿಗಳ ಕಛೇರಿಗಳನ್ನು 
ಪ್ರಾರಂಭಿಸಲಾಗಿದೆ. ಸದರಿ ಕಛೇರಿಗಳು 
ಕಾರ್ಯವಿರ್ವಹಿಸುತ್ತಿವೆ. 


ಇತರೆ ಇಲಾಖೆಗಳ ತಾಲ್ಲೂಕು ಮಟ್ಟದ 
ಕಛೇರಿಗಳನ್ನು ಕೂಡಲೇ ಪ್ರಾರಂಭಿಸಲು 
ತುರ್ತು ಕ್ರಮ ಕೈಗೊಳ್ಳುವಂತೆ. ಈಗಾಗಲೇ 
ಸರ್ಕಾರದಿಂದ ನಿರ್ದೇಶನ ನೀಡಲಾಗಿದೆ. 


ಕಂಇ37 ಡಬ್ಬ್ಯೂಬಿಆರ್‌ 2021 


po 
ಗಿ 
[ಈ] ಕ್‌ 
(ಆರ್‌. ಅಶೋಕ) 
ಕಂದಾಯ ಸಚಿವರು 


